"ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 732(861) 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 20-09-2021 


: ಶ್ರೀಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕ್ಷೇತ 


: ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಪ್ರಶ್ನೆ . 


ಉತ್ತರ 


ಆರ್ಥಿಕ ಇಲಾಖೆಯಿಂದ ಅನುಮತಿ 
' ಪಡೆದಿದ್ದ  ಕೊರೋನಾ, ಕಾರಣಕ್ಕಾಗಿ 
| ತಡೆಹಿಡಿಯಲಾಗಿದ್ದ ಅನುದಾನಿತ ಪ್ರೌಢ 
ಶಾಲೆಗಳಲ್ಲಿ 2015ರ' ರವರೆಗೆ ತರವಾದ 
ಹುದ್ದೆಗಳ ಪೈಕಿ ಈಗಾಗಲೇ ಹುದ್ದೆ 
ಮಂಜೂರು ' ಪಡೆದುಕೊಂಡಿರುವ 


| ನೀಡಿ. ಹುದ್ದೆ ಮಂಜೂರು ಪಡೆದುಕೊಳ್ಳಲು 
ಸಲ್ಲಿಸಿದ ಕಡತಗಳನ್ನು ಆಯುಕ್ತರ 
ಕಛೇರಿಯಲ್ಲಿ ಬಾಕಿ ಇಡಲಾಗಿದ್ದು ಆರು 
ವರ್ಷಗಳ ಹಿಂದೆ ತೆರವಾದ ಹುದ್ಮೆಗಳನ್ನು 


೦ಬ ವಿಚಾರ ಸರ್ಕಾರದ ಗಮದಲ್ಲಿದೆಯೇ; 


ಹುದ್ಮೆಗಳಿಗೆ ಮಾತ್ರ ನೇಮಕಾತಿಗೆ ಅವಕಾಶ | 


ತುಂಬಲು 15 ವರ್ಷಗಳು ಬೇಕಾಗಬಹುದು |. 


ಮಂಜೂರಾತಿ ಪ್ರಕ್ರಿಯೆ ನಡೆಯುತ್ತಿದೆ. 


'-ಹಾಗಾದಲ್ಲಿ-ಅನುದಾನಿತ ವಿದ್ಯಾಸಂಸ್ಥೆಗಳ 


; ಮತ್ತು ಅಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ 
ಭವಿಷ್ಯದ ಹಿತದೃಷ್ಠಿಯಿಂದ ಅಗತ್ಯ ಕ್ರಮ 
ಕೈಗೊಳ್ಳುವುದು 
ಕರ್ತವ್ಯವಲ್ಲಮೇ; 


ಸರ್ಕಾರದ ಆದ್ಯ | 


"! ದುಡಿಯುತ್ತಿರುವ ಶಿಕ್ಷಕರು ವಯೋಮಿತಿ 


| 2015ರವರೆಗೆ ಅಂದರೆ 5 ವರ್ಷಗಳ ಹಂಡೆ 
ಅನುಬಾನಿತ ಪ್ರೌಢ ಶಾಲೆಗಳಲ್ಲಿ ತೆರವಾದ 


ಹುದ್ದೆಗಳನ್ನು ಇನ್ನ ತುಂಬದಿದ್ಧರೆ 
ಹಲವಾರು ವರ್ಷಗಳಿಂದ ತಮ್ಮ 
ಜೀವನವನ್ನೇ ಮುಡಿಪಾಗಿಟ್ಟು 


ಮೀರಿ, ಶಾಶ್ವತವಾಗಿ ನೇಮಕಾತಿ 
ಅವಕಾಶವನ್ನ" "ಕಳೆದುಕೊಳ್ಳುವುದು 
| ಸರ್ಕಾರದ ಗಮನದಲ್ಲಿದಯೇ; ಹಾಗಿದ್ದಲ್ಲಿ, 
ಇದರ ಬಗ್ಗೆ ಸರ್ಕಾರ ಸೂಕ್ಷ ಪರಿಹಾರ 
ಒದಗಿಸುವ ನಿಟ್ಟಿನಲ್ಲಿ ತೆಗೆದುಕೊಂಡ 
ನಿರ್ಣಯಗಳೇಮು? 


ಸರ್ಕಾರದ. ಸುತ್ರೋಲೆ ಸಂಖ್ಯ: ಆಇ 157 
ವೆಚ್ಛ-8 ದಿನಾಂಕ 10-06-2020ರಲ್ಲಿ ಖಾಲಿ 
ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ 
ಪುಸ್ತಾವನೆಗಳನ್ನು 2020-21ನೇ ಸಾಲಿನಲ್ಲಿ 
ಭರ್ತಿ ಮಾಡದಿರಲು ನಿರ್ದೇಶನ ನೀಡಲಾಗಿದೆ. | 


ಆದರೆ, ದಿನಾಂಕ:31-12-2015ರ 
ಪೂರ್ವದಲ್ಲಿ ನಿವೃತ್ತಿ , ನಿಧನ, ರಾಜೀನಾ 
ಮತ್ತು ಇತರೆ ಕಾರಣಗಳಿಂದ ಖಾಲಿಯಿರು 
ಹುದ್ದೆಗಳ ಪೈಕಿ ಈಗಾಗಲೇ: ಇಲಾಖೆಯಿಂದ 
ಅನುಮೋದನೆಗೊಂಡು ನೇಮಕಾತಿ 
ಪ್ರಕಿಯೆಯು ಇಲಾಖೆಯ ಹಂತದಲ್ಲಿ! 
ಬಾಕಿಯಿರುವ ಅನುದಾನಿತ ಪ್ರೌಢಶಾಲೆಯ 
257 ಭೋದಕ ಹುದ್ದೆಗಳನ್ನು ಹಾಗೂ 
ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ 173 
ಭೋದಕ ಹುದೈೆಗಳಿಗೆ 2021-22ನೇ ಶೈಕ್ಷಣಿಕ 
ವರ್ಷ ಪ್ರಾರಂಭಗೊಂಡ ಸಂತರ ನೇಮಕಾ. 
ಆದೇಶವನ್ನು ನೀಡಲು ಆರ್ಥಿಕ ಇಲಾ 
ಸಹಮತಿ ನೀಡಿದ್ದು, ಅದರನ್ವಃ 
ಕ್ರಮವಹಿಸಲು ಅನುಮೋದನೆ ನೀಡಲಾಗಿದೆ. 


| 
| 
| 
Ae 
| 


ಮುಂದುವರೆದು ಈ ಹಿಂದೆ ಸಹಮತಿ ನೀಡಿದ, 
ಒಟ್ಟು ಪ್ರೌಢಶಾಲೆಗಳ ಹುದ್ಮೆಗಳ ಪೈಕಿ 257 
ಬದಲು ಒಟ್ಟು-2181 ಹುದ್ದೆಗಳನ್ನು ಭತಿ 
ಮಾಡಿಕೊಳ್ಳಲು ಬಾಕಿ ಉಳಿದಿದ್ದು 
ಅವುಗಳನ್ನು ಸಹ ಭರ್ತಿ ಮಾಡಲು' ಆರ್ಥಿ 
ಇಲಾಖೆಯ ಸಹಮತಿ ಕೋರಲಾಗಿದೆ. 


ಇಪಿ 334 ಎಸ ಸ್‌ತ್ರಬಸ್‌ 2021 


ತ 
ಪ್ರಾಥಜೆಣೆ ಘಥತ್ತು ಪ್ರೌಡ ಶಿಕ್ಷಣ . 
ಹಾಗೂಸ ಸಕಾಲ ಸಚಿವರು 


